ಕರ್ನಾಟಿಕ ವಿಧಾನ ಪರಿಷತ್ತು 


1092 


ದೇಶದಲ್ಲಿ ವಿಧಿಸಿದ ಲಾಕ್‌ ಡೌನ್‌ 
ಸಂದರ್ಭದಲ್ಲಿ ಹೂವಿನ 
ಬೆಳೆಗಾರರಿಗೆ ಉಂಟಾದ ನಷ್ಟಕ್ಕೆ: 
ಪರಿಹಾರ ನೀಡಲು ಸರ್ಕಾರ, 
ಭರವಸೆ ವೀಡಿದ್ದುು, ಈವರೆಗೆ: 
ರಾಜ್ಯದಲ್ಲಿ ಪರಿಹಾರ ಪಡೆದ ಹೂ 
ಬೆಳೆಗಾರರ ಸ೦ಖ್ಯೆ ಎಷ್ಟು; 


"ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಕ್ರು: 
“ಸದಸ್ಯರ ಹೆಸರು : “ಶ್ರೀ ಕವಟಗಿಮಠ ಮಹಾಂತೇಶ 
ಮಲ್ಲಿಕಾರ್ಜುನ 
ಉತ್ತರಿಸುವ ಸಚಿವರು ಪೌರಾಡಳಿತ, ತೋಟಗಾರಿಕೆ ಮತ್ತು 
i | _ ರೇಷ್ಮೆ ಸಚಿವರು 
ಉತ್ತರಿಸುವ ದಿನಾ೦ಕ 29.09.2020 
ಸೌ ಇ ಪಶ್ನೆ | ಉತ್ತರ | 
ಅ |ಕೋವಿಡ್‌-19: ಕಾರಣಕ್ಕಾಗಿ | ಈವರೆಗೆ ರಾಜ್ಯದಲ್ಲಿ ಒಟ್ಟು 20292 ಹೂವಿನ 


ಬೆಳೆಗಾರರಿಗೆ ಪರಿಹಾರ ವಿತರಿಸಲಾಗಿರುತ್ತದೆ. 


'ಎಷ್ಟು-ಹೂ ಬೆಳೆಗಾರರು ಹೆಸರು 


ಬೆಳೆಗಾವಿ ಜಿಲ್ಲೆಯಲ್ಲಿ ಒಟ್ಟು 


ನೋಂದಣೆ ಮಾಡಿಕೊಂಡಿದ್ದಾರೆ; 


ಬೆಳೆಗಾವಿ ಜಿಲ್ಲೆಯಲ್ಲಿ ಒಟ್ಟು 285 ಹೂ ಬೆಳೆಗಾರರು 


ಹೆಸರು ನೋಂದಣೆ ಮಾಡಿಕೊಂಡಿರುತ್ತಾರೆ. 


'ಅದರಲ್ಲಿ 
, |ಪರಿಹಾರದ ಮೊತ್ತ ದೊರಕಿದೆ; 


ಎಷ್ಟು ಜನರಿಗೆ 


ಬೆಳೆಗಾವಿ ಜಿಲ್ಲೆಯಲ್ಲಿ ಈವರೆಗೂ ಒಟ್ಟು 263 


'ಹೂವಿನ ಬೆಳೆಗಾರರಿಗೆ ರೂ: 13.89 'ಅಕ್ಷಗಳ ಪರಿಹಾರ 


ವಿತರಿಸಲಾಗಿರುತ್ತದೆ. - 


ಬೆಳೆಗಾರರಿಗೆ ಪರಿಹಾರದ ಮೊತ್ತ 


'ಹೇಳಿಬರುತ್ತಿದ್ದು, 


ಬೆಳೆಗಾವಿ ಜಿಲ್ಲೆಯ ಹೂ 
ಇನ್ನೂ ತಲುಪಿಲ್ಲಪೆಂಬ ಕೂಗು 
ಇದನ್ನು 
ಪರಿಹಾರಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


2019-20 ನೇ ಸಾಲಿನ ಚಿಫ ಸಮೀತ್ನೆಯ ದಹಾದ 
ದಾಖಲಾದ- ಹೂವಿನ ಬೆಳೆಗಾರರಿಗೆ ಸದರಿ 
ಯೋಜನೆಯ ಮಾರ್ಗಸೂಚಿಯನ್ವಯ 
ಪರಿಹಾರಧನವನ್ನು ವಿತರಿಸಲಾಗುತ್ತಿದೆ. ಬೆಳೆ 
ಸಮೀಕ್ಷೆಯಲ್ಲಿ ನೋಂದಾಯಿಸಿ ಕೊಳ್ಳದ ರೈತರಿಂದ 
ಅರ್ಜಿ ಪಡೆದು ಪರಿಶೀಲಿಸಿ, ಜಿಲ್ಲಾವಾರು 


HORTI 402 HGM 2020 


ವಿವರಗಳನ್ನು ಪರಿಶೀಲಿಸಲಾಗುತಿದೆ. 


I ಗೌಡ) 


ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ 
ಸಚಿವರು 


